KA/BG-GPO/2515/\WPP-47 / 2009-2011 





ಕರ್ನಾಟಕ ರಾಜಪತ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೦೯ (ಭಾದ್ರಪದ ೨೬, ಶಕ ವರ್ಷ ೧೯೩೧) | ಸಂಚಿಕೆ ೩೮ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 36 ಪಿಎಂಎಸ್‌ 2009, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌, 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯ್ದೆ ಎಕ್ಸ್‌ ವಿ-1872) ಅನ್ವಯ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ ರೋಲ್ಫ್‌ ಅಲೆಕ್ಸ್‌ ಸಿಕ್ವೇರಾ, ನ್ಯಾಯವಾದಿಗಳು, ಸೈಂಟ್‌ ಆನ್ಸ್‌ ಕಾನ್ವೆಂಟ್‌ 
ಹತ್ತಿರ, ಅಗ್ರಾರ್‌ ಅಂಚೆ, ಬ೦ಟ್ಜಾಳ ತಾಲ್ಲೂಕು-574211, ದಕ್ಷಿಣ ಕನ್ನಡ ಜಿಲ್ಲೆ, ಇವರನ್ನು ಮೇಲಿನ ಕಾಯ್ದೆಯಡಿ ಕಾರ್ಯ 
ನಿರ್ವಹಿಸಲು ಕ್ರಿಶ್ಚಿಯನ್‌ ಜನಾ೦ಗದ ವಿವಾಹ ನೊಂದಾಣಾಧಿಕಾರಿಯನ್ನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ 
ಸೀಮಿತಗೊಳಿಸಿ ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆಲಿಸ್‌ ಗೊನ್ನಾಲ್ಡಿಸ್‌ 
ಪಿ.ಆರ್‌. 494 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
COMMERCE AND INDUSTRIES SECRETARIAT 
NOTIFICATION 
No. Cl. 37:MMM.2001(2), Bangalore, Dated: 11" August ,2009 
In pursuance of Section 5 read with Section 8 of the Mines and Minerals (Development and 











Regulation) Act, 1957, and after obtaining prior approval Government of India, Ministry of Mines, New 

Delhi vide their letter No.5/185/2007-M.IV dated:17.12.2008, the Government of Karnataka hereby 

accords sanction for grant of Mining Lease for a period of 20 years (Twenty years only) in favour of 

M/s Banashankari Mining Corporation for Iron ore and Manganese ore over an area of 178-30 acres (One 

hundred and seventy eight point three 7670 acres only) in Hosahalli village of Chikkanayakanahalli taluk, 

Tumkur District with the boundaries, as mentioned below and as per the sketch furnished by the Director, 
(೬೮೧) 


೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭೬, ೨೦೦೯ ಭಾಗ - ೪ಎ 





Department of Mines and Geology, Bangalore subject to compliance of the provisions of the Mines and 
Minerals (Development and Regulation) Act, 1957 and Mineral Concession Rules, 1960 and other 
applicable Acts and Rules including Forest (Conservation) Act 1980, Environmental Protection Act, 1986, 
EIA Notification 2006 etc., as amended from time to time 

and Rules made there under. 








BOUNDARIES 
On the North by Part of Sy. No. 64 On the South by Part of Sy. No. 64 & 81 
On the East by V.B. of Hombalghatta On the West by Part of Sy. No. 64,74, 76, and 81 
Village 




















Sanction of this Mining lease is subject to the necessary clearances like Environmental 
Clearance under Environmental protection Act, 1986, Consent for Establishment/Consent for Operation 
from the KSPCB. and Forest Clearance under Forest (Conservation) Act, 1980. 

The Department of Mines of Geology is directed to take necessary action to measure the area 
scientifically through GPS and to publish the Digitized Map in the Website. 

Sanction of this Mining lease is also subject to the terms and conditions appended hereto and 
also subject to the result of Court proceedings in the matter,if any. 

The Mining lease should be executed only after submission of all the statutory 
documents/clearances, by the applicant. 

By Order and in the name of the Governor of Karnataka 
M. VASUDEVAMURTHY 
Under Secretary to Government (Mines) 
Commerce & Industries Department 
TERMS AND CONDITIONS OF THE MINING LEASE SANCTIONED IN GOVERNMENT 
NOTIFICATION NO. ೦1.37 :MMM 2001(2) Dated 11.8.2009 

a) Mining lease should be in respect of Iron ore and Manganese ore only. If other minerals are 
found in association with Iron ore and Manganese ore, they should be brought to the notice 
of Government and if the lessee desires to mine these minerals along with Iron ore and 
Manganese ore he/shel/it should do so only after the consent of Government is obtained in 
writing. 

b) IH beryl or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

c) The lease shall also be subject to the provisions of Rules in Chapter IV of the Minerals 
Concession Rules, 1960. 

d) The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

ಅ) The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

f The lessee shall be governed by all conditions that may be incorporated in the lease deed, to 
be executed. 

0) The lessee shall abide by the rules contained in the Karnataka State Forest Manual, if the 
lease area covers any forestland. 

h) Government shall have the right of purchasing the ore at current market rates. 

i Thelease would be determined if the lessee fails to commence execution of the lease deed. 

j) The area mentioned above is subject to verification after actual survey and demarcation. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೦೯ ೬೮೩ 





k) Thelease shall be for a period of Twenty Years. 
|) The lessee/s shall pay dead rent, cesses and royalty as detailed below:- 
DEAD RENT PAYABLE PER HECTARE PER ANNUM 


Ist year of the lease : Rs. 100/- 

275 year to 5" year of the lease : Rs. 140/- 

6" year to 107 year of the lease : Rs. 280/- 

11" year of the lease & onwards : Rs.400/- 

Surface Rent: Rs.2.50 per hectare per annum on the area used by the 


lessee/s for mining purposes. 

Local & other Cesses: As prevalent in Tumkur District. 

Royalty: At the rate prescribed in Second Schedule to the Mines & 
Minerals (D&R) Act, 1957 and as amended from time to time. 

m) The total area held by the applicants under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 

0) The minerals should be value added and the Lessee should adhere to existing National 


Mineral Policy and Karnataka Mineral Policy, 2008. 
M. VASUDEVAMURTHY 


P.R. 497 Under Secretary to Government (Mines) 
Commerce & Industries Department 
HOME SECRETARIAT 
NOTIFICATION No.HD 110 PCR 2009, Bangalore, Dated: 25" August, 2009 
In exercise of the powers conferred by Section 6 of Delhi Special Police Establishment Act-1946 
(Central Act XXV of 1946) read with Section 21 of the General Clauses Act 1897 (Central Act X of 1897), 
the Government of Karnataka accords consent to the extension of powers and jurisdiction to the 
members of the Delhi Special Police Establishment, for the registration and investigation of case 
registered vide Bangalore City High Grounds P.S. Crime No. 176/09 u/s 405, 468, 420, 120 (B) Riw 34 
IPC against all persons, in relation to or in connection with the said offences, and any other offences 


committed in the course of the transaction arising out of the same facts in regard to this case. 
By Order and in the name of the Governor of Karnataka 


P. SHIVARAMA BHATT 
Under Secretary to Government 
Home Department (Crimes) 
Case Details 
1 | Brief fact of the case to be investigated (Details | Messrs. Future Metals Pvt. Ltd., and Future 
as regards the crime-What how, when, where | Exim India Pvt Ltd., Bangalore entered into 


and by whom may invariably be indicated) contract/certain undertakings with STCL, 
obtained LOC facility from STCL, promised to 


purchase Nickel Scrap and Copper Scrap in 
the name of STCL, thereafter, instead, 
purchase and sent Iron Scraps, thereby 
cheating STCL and also forged certain 
documents in this transaction etc., 




















೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭೬, ೨೦೦೯ ಭಾಗ - ೪ಎ 


2 | Copy of the FIR (if a case has already been | Copy of FIR in Bangalore City High Grounds 
registered by the local police), If FIR is in local | PS Crime No. 176/2009 U/s 406, 468, 420, 
language, the English translation may be | 120(B) R/iw 34 IPC, which is in English, is 
provided) enclosed. 

3 | Result of investigation done by the local police, | Case is registered only two days back i.e., on 
including details of seizures/arrest made and the | 18.7.2009, Hence, no seizures/arrests have 
present status of the arrested accused i.e. | been made so-far. 

whether on bail or in custody. 











4 | Details of court case. if any, filed in the matter Nil 

5 | Justification for referring the matter to CBI | Metals scrap were purchased from West 
including inter-state or transnational | Asian Countries, same was sent to Hong 
ramifications. Kong through ships for sale and thus there is 


transnational ramifications in this deal. 
6 | Reasons regarding local/State Police not being | Since the places of purchase and places of 





in a position to investigate the matter. sale are situated in different Countries, for 
local police, it is difficult to take up 
investigation. 





7 | Whether the State Government will be ready to | Yes. 
place resources manpower and logistic support 
including camp office and vehicles at the 
disposal of CBI, in case required, in connection 
with the investigation of the case. 














P. SHIVARAMA BHATT 
Under Secretary to Government 
P.R. 498 Home Department (Crimes) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 102 ಸಿಎನ್‌ಎಸ್‌ 2009, ಬೆ೦ಗಳೂರು, ದಿನಾಂಕ: 21ನೇ ಆಗಸ್ಟ್‌ , 2009 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್‌ ತಾಲ್ಲೂಕಿನ ಅತ್ತಿಬೆಲೆ ಶ್ರೀ ಜಯಭಾರತಿ ಎಜುಕೇಷನ್‌ ಕೋ-ಆಪರೇಟಿವ್‌ 
ಸೊಸೈಟಿ ಲಿ. ಅತ್ತಿಬೆಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

1. ಕೆ. ಪ್ರಭಾಕರ್‌ ಬಿನ್‌ ಎನ್‌. ಕೃಷ್ಣಪ್ಪ ಸಾದರ ಬೀದಿ, ಅತ್ತಿಬೆಲೆ, ಆನೇಕಲ್‌ ತಾಲ್ಲೂಕು, ಬೆ೦ಗಳೂರು-562107 

2. ಶ್ರೀ ಎ. ಗಣೇಶ್‌ ಬಿನ್‌ ಅಣ್ಣಯ್ಯಪ್ಪ, ಚಿಕ್ಕನಹಳ್ಳಿ ರಸ್ತೆ, ಅತ್ತಿಬೆಲೆ, ಆನೇಕಲ್‌ ತಾಲ್ಲೂಕು, ಬೆಂಗಳೂರು-562107 

3. ಶ್ರೀಮತಿ ಕೆ. ಕಲಾ ಕೋಂ ಮಂಜುನಾಥರೆಡ್ಡಿ ಬಸವೇಶ್ವರ ದೇವಸ್ಥಾನ ಬೀದಿ, ಅತ್ತಿಬೆಲೆ, ಆನೇಕಲ್‌ ತಾಲ್ಲೂಕು, 
ಬೆ೦ಗಳೂರು-562107. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 499 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೦೯ ೬೮೫ 





ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ 283 ಸೇಎಸು 2009, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌ , 2009 

ಈ ಕೆಳಕಂಡ ಮುಖ್ಯ ಇಂಜಿನಿಯರ್‌:ಅಧೀಕ್ಷಕ ಇಂಜಿನಿಯರ್‌ಗಳು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾವಧಿ) 
ನಿಯಮಾವಳಿಗಳು, 1977ರ ನಿಯಮ 5(1)(ಎ)ರ ರೀತ್ಯಾ ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು 
ಘೋಷಿಸಲಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾವಧಿ) ನಿಯಮಾವಳಿಗಳು, 1977ರ ನಿಯಮ 
9ರಡಿ ಹಾಗೂ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19 ರಡಿ ಅವರುಗಳ 
ಹೆಸರುಗಳ ಮುಂದೆ ನಮೂದಿಸಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
(ವಿಭಾಗ-1) ಮತ್ತು ಕಾರ್ಯಪಾಲಕ ಇಂಜಿನಿಯರ್‌ ಹುದ್ದೆಯಲ್ಲಿ ಸ್ಥಿರೀಕರಿಸಲಾಗಿದೆ. ಈ ಸ್ಥಿರೀಕರಣವು ಇಂಜಿನಿಯರುಗಳ 
ಜೇಷ್ಠತಾ ಪಟ್ಟಿಯನ್ನು ಭಾರತ ಸರ್ವೋನ್ನತ ನ್ಯಾಯಾಲಯದ ತೀರ್ಪಿನನ್ವಯ ಅಂತಿಮಗೊಳಿಸಿದ ನಂತರ ಪುನರ್‌ 
ಪರಿಶೀಲನೆಗೊಳಪಟ್ಟಿರುತ್ತದೆ. 




















ಕ್ರಸಂ. ಅಧಿಕಾರಿಯ ಹೆಸರು ಹಾಗೂ ಹುದ್ದೆ ಸಹಾಯಕ ಕಾರ್ಯಪಾಲಕ ಕಾರ್ಯಪಾಲಕ 
ಇಂಜಿನಿಯರ್‌ (ವಿಭಾಗ-1) ಇಂಜಿನಿಯರ್‌ 
1 ಶ್ರೀ ಎಂ. ಶಿವಸ್ವಾಮಿ 2.9.1994 23.3.1999 
ಮುಖ್ಯ ಇಂಜಿನಿಯರ್‌ 
2 (ಶ್ರೀ ಆರ್‌. ರುದ್ರಯ್ಯ 25.8.1994 27.3.1999 
ಮುಖ್ಯ ಇಂಜಿನಿಯರ್‌ 
3 ಶ್ರೀ ಅನಿಲ್‌ಕುಮಾರ್‌ 12.7.1997 30.12.2002 
ಅಧೀಕ್ಷಕರು ಇಂಜಿನಿಯರ್‌ 
4 ಶ್ರೀ ವಿ. ಗೋವಿಂದರಾಜ್‌, 2.7.1997 30.12.2002 
ಅಧೀಕ್ಷಕರು ಇಂಜಿನಿಯರ್‌ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಸಿ. ರಾಜಪ್ಪ 
ಪಿ.ಆರ್‌. 500 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸೇವೆಗಳು-ಎ) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ ಆರ್‌ 2008(A-34), ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ , 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 1110) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶಿರಸಿ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀಮತಿ. ಸುಶೀಲಾ ಶಂಕರನಾರಾಯಣ ಹೆಗಡೆ, ವೀರಭದ್ರ ಗಲ್ಲಿ, ಶಿರಸಿ, 
2. ಶ್ರೀ ಸದಾನಂದ ಗಣಪತಿ ಬನವಾಸಿ, ಹುಬ್ಬಳ್ಳಿ ರಸ್ತೆ, ಶಿರಸಿ 
3. ಶ್ರೀ ಹರೀಶ ಅಚ್ಯುತ ಪಾಲೇಕರ್‌, ಹನುಮಗಿರಿ (ನೆಹರು ನಗರ). ಶಿರಸಿ 
4. ಶ್ರೀ ಕೇಶವ ಪಿ. ಶೆಟ್ಟಿ, ಮಾರಿಗುಡಿ, ಶಿರಸಿ 
5. ಶ್ರೀ ಗೋಪಾಲಕೃಷ್ಣ ದತ್ತಾತ್ರೇಯ ನಾಯ್ಕ, ಅಶೋಕ ನಗರ, ಶಿರಸಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 501 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 


Na 


೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭೬, ೨೦೦೯ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ ಆರ್‌ 2008(8-64), ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ , 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 1110) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅರಸೀಕೆರೆ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
. ಶ್ರೀ ಮುರಳೀಧರ್‌, ಕೆ.ಆರ್‌. ಬಿನ್‌ ಕೆ.ಎನ್‌. ರಂಗನಾಥ ಶೆಟ್ಟಿ ಮಯೂರ ಲಾಡ್‌, ಅರಸೀಕೆರೆ 
2. ಶ್ರೀ ಶೀನಿವಾಸಗೌಡ (ಪಾಪಣ್ಣ) ಬಿನ್‌ ಎ.ಆರ್‌. ಮರೀಗೌಡ, ಗಣಪತಿ ದೇವಸ್ಥಾನದ ರಸ್ತೆ, ಶ್ರೀನಿವಾಸನಗರ 
ಅರಸೀಕೆರೆ 
3. ಶ್ರೀ ಎ.ಎಲ್‌. ನಾರಾಯಣ ಬಿನ್‌ ಲಕ್ಷ್ಮೀ ನರಸಿಂಹಯ್ಯ, ಬಸಿಗುಡಿ ಹಿಂಭಾಗ, ಅರಸೀಕೆರೆ 
4. ಶ್ರೀ ಕೆ.ಎನ್‌. ಶಿವಕುಮಾರ್‌ ಬಿನ್‌ ನಾಗರಾಜು, ಶಿವಾನಂದ ಕಾಲೋನಿ, ಅರಸೀಕೆರೆ 
5. ಶ್ರೀ. ಎ.ಸಿ. ಶಂಕರಯ್ದ, ಮೂರುಕಳಸದ ಮಠ, ಶ್ಕಾನುಭೋಗರ ಬೀದಿ, ಅರಸೀಕೆರೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 502 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ ಆರ್‌ 2008(8-65), ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 1110) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೇಲೂರು ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
ಶ್ರೀ ಮೋಹನ್‌ ಬಿನ್‌ ಸುಬ್ಬರಾಯ್‌, ದೇವಸ್ಥಾನದ ರಸ್ತೆ ಬೇಲೂರು 
ಶ್ರೀ ಹಾಲಪಶೆಟ್ಟರು ನಿವೃತ್ತ (ಎ.ಇ.ಓ) ಪಂಪ್‌ ಹೌಸ್‌ ರಸ್ತೆ ಬೇಲೂರು 
ಶ್ರೀಮತಿ ತೀರ್ಥಮ್ಮ ಕೋಂ ಚಂದ್ರಶೇಖರ್‌, 1ನೇ ಕ್ರಾಸ್‌, ಜೆ.ಪಿ.ನಗರ, ಬೇಲೂರು 
ಶ್ರೀ ಅಶೋಕ ಬಿನ್‌ ಸುಬ್ಬಣ್ಣ, ನೆಹರು ನಗರ ಮುಖ್ಯರಸ್ತೆ, ಬೇಲೂರು 
ಶ್ರೀ. ರಾಮಚಂದ್ರ ಬಿ.ಎಸ್‌. ಬಿನ್‌ ಶಿವನಂಜಶೆಟ್ಟಿ ಆದರ್ಶ ಟೈಲರ್‌, ವಿಷ್ಣು ಭವನ್‌ ಹೋಟೇಲ್‌ ಹತ್ತಿರ, 
ಬೇಲೂರು 


mn 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 503 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ದಿ ಇಲಾಖೆ 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 134 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ , 2009 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ) ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ (1) ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ | ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ವರ ಹೆಸರು ಮತ್ತು ವಿಳಾಸ 
ಕೆ ಮಾಲೂರು ತಾಲ್ಲೂಕು, ಕೋಲಾರ 1. ಶ್ರೀ ಕೆ. ಗೋಪಾಲಗೌಡ ಬಿನ್‌ ಕೃಷ್ಣಪ್ಪ ಕೆ.ಎಲ್‌. ಕೆಸರಗೆರೆ ಗ್ರಾಮ, 
ಜಿಲ್ಲೆ ಮಾಸ್ತಿ ಹೋಬಳಿ, ಮಾಲೂರು ತಾಲ್ತೂಕು, ಕೋಲಾರ ಜಿಲ್ಲೆ 





2. ಶ್ರೀ ರಾಮಚಂದ್ರ ಬಿನ್‌ ಕಲ್ಲಪ್ಪ, ಬಲ್ಲಹಳ್ಳಿ ಗ್ರಾಮ, ಟೇಕಲ್‌ ಹೋಬಳಿ, 
ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ 

















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭, ೨೦೦೯ ೬೮೭ 


3. ಶ್ರೀ ಕೆ. ಅಶೋಕ ಬಿನ್‌ ಕೃಷ್ಣಾರೆಡ್ಡಿ ಜಗದೇನಹಳ್ಳಿ, ಮಾಲೂರು 
ತಾಲ್ಲೂಕು, ಕೋಲಾರ ಜಿಲ್ಲೆ 

4. ಶ್ರೀ ಮೋಟಪ್ಪ (ಮೀಸಲು) 

ಮಲಿಯಪನಹಳ್ಳಿ, ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣಗೌಡ 
ಪಿ.ಆರ್‌. 504 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 114 ಪಿಎಂಎಸ್‌ 2009, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ , 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ 
ಸ್‌. ದೇವಧಾನಂ, ಡಿವೆನ್‌ ಕಂಫರ್ಟ್‌ ಪ್ರೇಯರ್‌ ಹಾಲ್‌, ನಂ. 452, 6ನೇ ಕ್ರಾಸ್‌, ಡಾ:ಅಂಬೇಡ್ಕರ್‌ ನಗರ, ವಿವೇಕನಗರ, 
ಅಂಚೆ, ಬೆಂಗಳೂರು-560 047 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ 
ಸೀಮಿತಗೊಳಿಸಿ, ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆಲಿಸ್‌ ಗೊನ್ನಾಲ್ಡಿಸ್‌ 
ಪಿ.ಆರ್‌. 505 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಅಧಿಸೂಚನೆ 
ಸಂಖ್ಯೆ: ಒಳ 577 ಪಿಎಂಎಸ್‌ 2008, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ , 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯ್ದೆ ಎಕ್ಸ್‌ ವಿ-1872)ಅನ್ವಯ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಸಿಲ್ವಿಯಾ ಡಿಸೋಜ, ಎಂ.ಜಿ. ಭಟ್‌ ಕಂಪೌಂಡ್‌, "ಹಾರಾಡಿ, ಪುತ್ತೂರು 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲ ಇವರನ್ನು ಮೇಲಿನ ಕಾಯ್ದೆಯಡಿ ಕಾರ್ಯ ನಿರ್ವಹಿಸಲು ಕ್ರಿಶ್ಚಿಯನ್‌ ಜನಾಂಗದ ವಿವಾಹ 
ನೊಂದಣಾಧಿಕಾರಿಯನ್ನಾಗಿ ದಕ್ಷಿಣ ಕನ್ನಡ. ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ ಸದರಿ ಕಾಯ್ದೆಯಡಿಯಲ್ಲಿ 
ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ Le 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆಲಿಸ್‌ ಗೊನ್ನಾಲ್ಡಿಸ್‌ 
ಪಿ.ಆರ್‌. 506 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 40 ರೇಉನಿ 2009, ಬೆಂಗಳೂರು, ದಿನಾಂಕ: 27/28 ನೇ ಆಗಸ್ಟ್‌ » 2009 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ) 
ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಜಿ.ಸಿ.ಆರ್‌. ಸುಬ್ರಮಣಿಯನ್‌, ಭಾಆಸೇ., ಹಿಂದಿನ ಜವಳಿ ಅಭಿವೃದ್ಧಿ ಆಯುಕ್ತರು 
ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಸ್ಥಾನದಲ್ಲಿ ಶ್ರೀಮತಿ ಸಂಧ್ಯಾ ವೇಣುಗೋಪಾಲ ಶರ್ಮಾ, 
ಭಾಆಸೇ.. ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರನ್ನು ಕರ್ನಾಟಕ ರೇಷ್ಮೆ 
ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಹಾಗೂ 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ ನ ಆರ್ಟಿಕಲ್‌ 8(ಎ)ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಜಿ.ಸಿ.ಆರ್‌. ಸುಬ್ರಮಣಿಯನ್‌, ಭಾಆಸೇ., ಹಿ೦ದಿನ ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ 
ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಸ್ಥಾನದಲ್ಲಿ ಶ್ರೀಮತಿ ಸಂಧ್ಯಾ ವೇಣುಗೋಪಾಲ ಶರ್ಮಾ, ಭಾಆಸೇ., 


೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೭೬, ೨೦೦೯ ಭಾಗ - ೪ಎ 


ಜವಳಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರನ್ನು ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿಯ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಭಾರತಿ ಆರ್‌.ನಾಯಕ್‌ 
ಪಿ.ಆರ್‌. 507 ಪೀಠಾಧಿಕಾರಿ (ರೇಷೈ) 
ವಾಣಿಜ್ಜ ಮತ್ತು ಕೈಗಾರಿಕಾ ಇಲಾಖೆ 
LABOUR SECRETARIAT 
NOTIFICATION 
No.LD 46 LSI 2008, Bangalore, Dated: 26" August, 2009 
In exercise of the powers conferred by section 87 read with 91-A of the ESI Act (Central Act 34 of 
1948) the Government of Karnataka hereby exempts Mysore University Printing Press and Stationary 
Department, Manasagangotri, Mysore from the operation of the said Act for the period of one year from 
15.9.2009 subject to the following conditions viz: 
i, The employer shall maintain a register showing the names and designations of the exempted 
employees and 
ii) The contribution paid in respect of the employee (both the employer and employee) during the 
period before he exempted under this Notification shall continue to receive such benefit under 
the said Act to which he would be entitled on the basis of the contribution paid in respect of him. 
By Order and in the name of the Governor of Karnataka, 
P.R. 508 GOVINDASWAMY 
Desk Officer, 
Labour Department (ESIS(M) Services) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಐಟಿಡಿ 36 ಡಿಐಎಸ್‌ 2009, ಬೆ೦ಗಳೂರು, ದಿನಾಂಕ: 31ನೇ ಆಗಸ್ಟ್‌ » 2009 
ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು (ಕೆಬಿಟ್ಸ್‌) ಸಂಸ್ಥೆಯ ಆಡಳಿತ ಮಂಡಳಿಯ 
ದಿನಾಂಕ:19.8.2008ರ ಸಭೆಯಲ್ಲಿ ನಿರ್ಣಯಿಸಿದಂತೆ ಸದರಿ ಸಂಸ್ಥೆಯ ಮೆಮೋರಾಂಡಮ್‌ ಆಫ್‌ ಅಸೋಸಿಯೇಷನ್‌ ಅನ್ವಯ 
ಆಡಳಿತ ಮಂಡಳಿಯ ಸದಸ್ಯರಾಗಿರುವ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಅಧ್ಯಕ್ಷರ ಬದಲಾಗಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನು ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ 
ತಂತ್ರಜ್ಞಾನ ಸೇವೆಗಳು (ಕೆಬಿಟ್ಸ್‌ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಿ. ಕೃಷ್ಣಮೂರ್ತಿ 
ಪಿ.ಆರ್‌. 510 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 189 SPS 2009, Bangalore, Dated: 31*' August, 2009 
As requested in his application dated:18.8.2009, Sri Kempaiah, IPS (KN-81) Additional Director 
General of Police, (Internal Security Division), Bangalore is permitted to retire from the service with 
immediate effect viz; 31° August 2009, under Rule-16 (2) of the All India Service (DCRB) Rules, 1958 by 
waiving off the balance of notice period stipulated under the Rules, in accordance with proviso 2 to Rule- 
16(2). 
By Order and in the name of the Governor of Karnataka, 
ASHOK P. ATRE 
P.R. 511 Under Secretary to Government, 
Department of Personnel and Administrative Reforms 
(Services-IV) 


